ಕರ್ನಾಟಕ ವಿಧಾನ ಪರಿಷತ್ತು 
01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ é : 1180 
02. ಮಾನ್ಯ ವಿಧಾನ ಪರಿಷತ್ತು ಸದಸ್ಯರ ಹೆಸರು : ಶ್ರೀ ಎನ್‌.ರವಿಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
03. ಉತ್ತರಿಸುವ ದಿನಾಂಕ : 23/12/2021 
04. ಉತ್ತರಿಸುವ ಸಚಿವರು. : ಮಾನ್ಯ ಗೃಹ ಸಚಿವರು. 


ಕೇಂದ್ರಗಳಾಗದಂತೆ ಕ್ಷಮವಹಿಸಲಾಗುತಿದೆ. ಕೊಳಗೇರಿ ಪ್ರದೇಶಗಳು 
ಅಪರಾಧ ಕೇಂದ್ರಗಳಾಗದಂತೆ ಪೊಲೀಸ್‌ ಠಾಣೆಗಳ ವ್ಯಾಪ್ತಿಗಳಲ್ಲಿರುವ 
ಕೊಳಗೇರಿ ಪ್ರದೇಶಗಳಲ್ಲಿ, ಅಪರಾಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಾಗು 
ಬೀಟ್‌ ಮತ್ತು ಸಬ್‌ ಬೀಟ್‌ಗಳಲ್ಲಿ ಸಭೆಗಳನ್ನು ಆಯೋಜಿಸಿ ಕಾನೂನಿನ 
ಅರಿವು ಮತ್ತು ಅಪರಾಧ ಜಾಗ್ಯತಿ ಮೂಡಿಸಲಾಗುತ್ತಿದೆ. ಕೊಳಗೇರಿ 
ಪ್ರದೇಶಗಳಲ್ಲಿ ಪಾಸಿಸುತ್ತಿರುವ ಆಸಾ ಕೃತ್ಯಗಳಲ್ಲಿ 'ಬಾಗಿಯಾಗಿರುವ 
ವ್ಯಕ್ತಿಗಳ ಮೇಲೆ ತೀವ್ರ ನಿಗಾವಹಿಸಿ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ 
ಭಾಗಿಯಾಗಡಂತೆ ಸೂಕ್ತ ಸೂಚನೆಗಳನ್ನು ನೀಡಲಾಗಿರುತ್ತದೆ. ಈ 
ಪ್ರದೇಶಗಳಲ್ಲಿ. ಚೀತಾ, ಹೊಯ್ದಳ "ವಾಹನಗಳ  ಗೆಸ್ತುಗಳನ್ನು 
ತೀಪ್ರಗೊಳಿಸಲಾಗಿದೆ. ಈ ಪ್ರದೇಶಗಳ ಪ್ರಮುಖ ಸ್ಥಳಗಳಲ್ಲಿ ಪಾಯಿಂಟ್‌ 
ಬುಕ್‌ಗಳನ್ನು. ನಿಯೋಜಿಸಿ, ಗಸ್ತು ಸಿಬ್ಬಂದಿಗಳು ಹಾಗೂ ಪೊಲೀಸ್‌ 
ಅಧಿಕಾರಿಗಳು ಆಗಿಂದಾಗ್ಗೆ ಪರಿಶೀಲಿಸಲು ಕಟ್ಟು ನಿಟ್ಟಿನ ಸೂಚನೆಗಳನ್ನು 
ನೀಡಲಾಗಿದೆ. 


ಗೆಲುವು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಇದನ್ನು 
ತಡೆಯಲು ಸರ್ಕಾರ ಯಾವ ಕಮ 
ಕೈಗೊಂಡಿದೆ? 


ದೇಶಗಳಿಂದ 'ನಗರಕ್ಕ 
ಹಾಸ ಆಗಮಿಸುವ ENN ಸರಿಯಾದ 
ಮಾಹಿತಿಯ ಕೊರತೆಯಿಂದ ಉದ್ಯೋಗ 
ದೊರೆಯದೆ ಸ್ತಂ ವಾಸಿಗಳಾಗುತ್ತಿದ್ದು, 
ವಿದ್ಯಾವಂತ ಯುವಕ ಯುವತಿಯರ ಬಾಳು 
ನರಕವಾಗುತ್ತಿರುವುದು ಮತ್ತು ಇದರಿಂದ 
ಯುವಕರು ಸಮಾಜಪಾತುಕ ಶಕ್ತಿಗಳ ಜತೆ 
ಸೇರಿ ಕಂಗಳನ್ನು ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಯುವಕರು ಸಮಾಜಘಾತಕ ವ್ಯಕ್ತಿಗಳ ಜೊತೆ ಸೇರಿ ಅಪರಾಧ ಕೃತ್ಯಗಳನ್ನು 
ಮಾಡುವ ಬಗ್ಗೆ ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಕಂಡು 
ಬಂದಿರುವುದಿಲ್ಲ. ; 


ye Hides ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ? ಜನಸ್ನೇಹಿ ಪೊಲೀಸ್‌ 
ವ್ಯವಸ್ಥೆಯನ್ನು ಕೊಳಗೇರಿಗಳಲ್ಲಿ ಜಾರಿಗೆ 
ತರಲಾಗಿದೆಯೇ? 


< ್ರ EDD p Ty 

ಸ್ಥಳಗಳಲ್ಲಿಯೂ ಕೂಡ ಜನಸ್ನೇಹಿ ಪೊಲೀಸ್‌. ವ್ಯವಸ್ಥೆಯನ್ನು ಜಾರಿಗೆ 
ತರಲಾಗಿದೆ, 

ಕೊಳಗೇರಿಗಳಲ್ಲಿ ನ್ಯೂ ಬೀಟ್‌ ಪದ್ಧತಿ ಹಾಗೂ ಮೊಹಲ್ಲಾ 
ಮೀಟಿಂಗ್‌ಗಳನ್ನು ಕಾಲಕಾಲಕ್ಕೆ ಆಯೋಜಿಸಲಾಗುತ್ತಿದ್ದು, ಸದರಿ 
ಮೀಟಿಂಗ್‌ಗಳಲ್ಲಿ ಚರ್ಚೆಸ ಲಉಗುವ ಸಮಸ್ಯೆಗಳ ಬಗ್ಗೆ ಸೂಕ್ತ ಕ್ರಮ 
ಕೈಗೊಳ್ಳಲಾಗುತ್ತಿದೆ ಹಾಗು ಕೊಳಗೇರಿಗಳಲ್ಲಿನ ಯುವಕರು ಅಪಥಾಧ 
ಕೃತ್ಯಗಳಲ್ಲಿ ತೊಡಗದಂತೆ ಸೂಕ್ತ ತಿಳುವಳಿಕೆಯನ್ನು ನೀಡಲಾಗುತಿದೆ. 
HD 46 PCQ 2021 | * = 


sf 
ಅಂಗ್‌. 


ಗೃಹ ಸಚಿವರು 


